ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು : ಶ್ರೀ ಮಾನೆ ಶ್ರೀನಿಪಾಸ್‌ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 1940 
ಉತ್ತರಿಸಬೇಕಾಗಿದ್ದ ದಿನಾಂಕ ; : 23.03.2021 
yr ತ್ನ ಉತ್ತರ 


ಗಮನಕ್ಕೆ ಬಂದಿದೆಯೇ; 


ಸಂ. 1 

ಅ) Lis ಸಾಲಿನ ಬೆಳೆ ವಿಮೆಗೆ| .ಪ್ರುಸ್ತುತ . ಹಾವೇರಿಯಲ್ಲಿರುವ ಕೆಸಿಸಿ 
ಸಂಬಂಧಿಸಿದ 06 ಕೋಟಿ ಬೆಳೆ ವಿಮೆ ಬ್ಯಾಂಕಿನ ಶಾಖೆಯಲ್ಲಿ 2015-16 ನೇ ಸಾಲಿನ 

ಹಣವು ಹಾವೇರಿಯ ಕೆ.ಸಿ.ಸಿ. ಬ್ಯಾಂಕ್‌ | ಬೆಳೆ ವಿಮೆಗೆ ಸಂಬಂಧಿಸಿದಂತೆ ಯಾವುದೇ 

ನಲ್ಲಿ ಜಮೆಯಿರುವ ವಿಷಯ ಸರ್ಕಾರದ | ಮೊತ್ತವು ಜಮೆ ಇರುವುದಿಲ್ಲ. . 


ಆ) | ಹಾವೇರಿಯ ಕೆಸಿಸಿ ಬ್ಯಾಂಕ್‌ನಲ್ಲಿ 
ಜಮೆಯಿರುವ ಹಣವನ್ನು ರೈತರ ಖಾತೆಗೆ 
ಜಮೆ ಮಾಡಲು ವಿಳಂಬವಾಗಲು 
ಕಾರಣಗಳೇಮ; 

ಇ) | 2015-16ನೇ ಸಾಲಿನ ಬೆಳೆ ವಿಮೆಗೆ 
ಸಂಬಂಧಿಸಿದ 06 ಕೋಟಿ ಬೆಳೆ ವಿಮೆ 
ಹಣವನ್ನು ರೈತರ ಖಾತೆಗೆ ಜಮೆ 
ಮಾಡಲು ಸರ್ಕಾರಕ್ಕೆ ಬೇಕಾಗುವ 
| ಕಾಲಾವಕಾಶವೆಷ್ಟು? 


ಪ್ರಶ್ನೆ ಉದವಿಸುವುದಿಲ್ಲ. 


ತೆಡತ ಸಂಖ್ಯೆ: ಸಿಒ 68 ಸಿಸಿಬಿ 2021 


~ vo. AN 


(ಎಸ್‌. ಟಿ. ಸೋಮಶೇಖರ್‌) 


ಸಹಕಾರ ಸಚಿವರು. 


